ಕರ್ನಾಟಕ ವಿದಾನ ಪರಿಷತು 


ನಿರ್ಮೂಲನೆ ಮಾಡಲು ಬೃಹತ್‌ ಯೋಜನೆ 
ಇದೆಯೇ; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 110 (255) 
a ye ಡಾ।||ತೇಜಸ್ವಿನಿ ಗೌಡ 
ಸೂಸನ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 13.12.2021 
ಉತ್ತರಿಸುವವರು ಅರಣ್ಯ, ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 
4. ಪಶ್ನೆ I ಉತ್ತರ 
ಸಂ.| 
ಅ) | ಕರ್ನಾಟಕ ಅಭಯಾರಣ್ಯಗಳಲ್ಲಿ | ಬಂದಿದೆ. 
ಮಿತಿಮೀರಿ ಬೆಳೆದಿರುವ ಲಂಟಾನ (ಕಳೆ | ರಾಜ್ಯದ ಕೆಲವು ಅಭಯಾರಣ್ಯಗಳಲ್ಲಿ ಲಂಟಾನ (ಕಳೆಯು 
| ಬಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; |ಹೆಚ್ಮಾಗಿ ಕಂಡು ಬಂದಿರುತ್ತದೆ. | 
ಆ) | ಅರಣ್ಯದ ಎಷ್ಟು ಭಾಗವನ್ನು ಇದು [ರಾಜ್ಯದ ಅಭಯಾರಣ್ಯಗಳಲ್ಲಿ ಚೆಳೆದಿರುವ ಅಂಬಾನ 
ಆವರಿಸಿದೆ ಮತ್ತು ಇದರಿಂದ | ಕುರಿತು ನಿರ್ದಿಷ್ಟವಾಗಿ ಸರ್ಮೇ ನಡೆಸಿ ಮ್ಯಾಪಿಂಗ್‌ ಕಾರ್ಯ 
ವನ್ಯಜೀವಿಗಳಿಗೆ ಉಂಟಾಗಿರುವ ಆಹಾರದ | ನಡೆಸಬೇಕಾಗಿರುತ್ತದೆ. 
ಕೊರತೆ ಪ್ರಮಾಣ ಎಷ್ಟು; 
ಲಂಟಾನ ಮತ್ತು ಯುಪಟೋರಿಯಂ ಕಳೆಗಳಿಂದಾಗಿ 
ಹುಲ್ಲಿನ ಬೆಳವಣಿಗೆಗೆ ಅಡಚಣೆಯಾಗಿ ಅರಣ್ಯದಲ್ಲಿ ಹುಲ್ಲಿನ 
ಲಭ್ಯತೆ ಕಡಿಮೆಯಾಗಿರುವುದರಿಂದ ಸಸ್ಯಾಹಾರಿ ಪ್ರಾಣಿಗಳಿಗೆ 
ಅಲ್ಪ ಪ್ರಮಾಣದಲ್ಲಿ ಆಹಾರದ ಕೊರತೆ ಉಂಟಾಗಿದ್ದು, 
ಆದ್ಯತೆಯ ಮೇಲೆ ಲಂಟಾನ ಮತ್ತು ಯುಪಟೋರಿಯಂ 
| ಕಳೆಗಳನ್ನು ತೆಗೆದು ಹಾಕಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 
|) ಲಂಟಾನ ಮತ್ತು ಇತರೆ ಕಳೆ ಗಿಡಗಳನ್ನು | ರಾಜ್ಯದ ಸಂರಕ್ಷಿತ ಪ್ರದೇಶಗಳಲ್ಲಿ ಬೆಳೆದ ಲಂಟಾನ ಮತ್ತು 


ಇತರೆ ಕಳೆಗಿಡಗಳನ್ನು ತೆಗೆದು ಹುಲ್ಲುಗಾವಲನ್ನು ಬೆಳೆಸಲು 
ರಾಜ್ಯ ಸರಕಾರವು ಲಾಂಬಾನ ಮತ್ತು ಯುಪಟೋರಿಯಂ 
ಕಳೆಗಳ ನಿರ್ಮೂಲನೆ ಎಂಬ ಹೊಸ ಯೋಜನೆಯನ್ನು 
2019-20ನೇ ಸಾಲಿನಿಂದ ಹಮ್ಮಿಕೊಂಡಿದೆ. 


[ಈ ವನ್ಯಜೀವಿಗಳಿಗೆ ಸಮೃದ್ದ ಪೋಷಣಾ 


ಯುಕ್ತವಾದ ಆಹಾರಕ್ಕಾಗಿ ಯಾವ ಯಾವ 
ಹುಲ್ಲು ಗಿಡಮರಗಳನ್ನು ನೆಡಲಾಗಿದೆ; 
ಇದಕ್ಕಾಗಿ ಮೀಸಲಿಡಲಾಗಿರುವ ಹಣ 
ಎಷ್ಟು? 


dl 


[ಲಂಪಾನ ಮತ್ತು ಯುಪಟೋರಿಯಂ ಸಫಗಳ ನಿರ್ಮಾನ 
ಎ೦ಬ ಹೊಸ ಯೋಜನೆಯಡಿ ರಾಜ್ಯದ ಸಂರಕ್ಷಿತ 
ಪ್ರದೇಶಗಳಲ್ಲಿ ವನ್ಯಜೀವಿಗಳಿಗೆ ಆಹಾರ ಒದಗಿಸುವುದಕ್ಕಾಗಿ 
ಲಂಟಾನ ಹಾಗೂ ಇತರೆ ಕಳೆಗಳನ್ನು ತೆಗೆದು ಬಿದಿರು, 
ಹೆಮಟಾ ಮುಂತಾದ ಸ್ಥಳೀಯ ಪ್ರಭೇದದ ಹುಲ್ಲುಗಳನ್ನು 
ಬೆಳೆಸಲಾಗುತ್ತಿದೆ. 

ಅಲ್ಲದೆ, ಲಂಟಾನ ಮತ್ತು ಯುಪಟೋರಿಯಂ ಕಳೆಗಳ 
ನಿರ್ಮೂಲನೆ ಎಂಬ ಹೊಸ ಯೋಜನೆಯಡಿ 
ಈ ಕಾರ್ಯಕ್ಕಾಗಿ 2021-22ನೇ ಸಾಲಿನಲ್ಲಿ ಒಟ್ಟು ರೂ.200.00 
ಲಕ್ಷಗಳ ಅನುದಾನ ಕಲ್ಪಿಸಲಾಗಿದೆ. 


ಸ೦ಖ್ಯೆ: ಅಪಜೀ 218 ಎಫ್‌ಡಬ್ಬ್ಯೂಎಲ್‌ 2021 


Ny 


(ಉಫ ವ 
ಅರಣ್ಯ, ಆಹಾರೆ, ನಾಗರಿಕ ಸರಬರಾಜು 


ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 


